ಲಿಖಿತ ಮೂಲಕ ಉತರಿಸುವ 
ಪುಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 


ಸಾಮಾಜಿಕ ಅರಣ್ಯ ವತಿಯಿಂದ ಸಸಿ ನೆಡುವ ಬಗ್ಗೆ 


ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮ ನಿರ್ದೇಶನ ಹೊಂದಿದವರು) :- 


111 (104) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ವಿಜಯಪುರ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ ವತಿಯಿಂದ ಯಾವ ಯಾವ ಪ್ರದೇಶಗಳಲ್ಲಿ ಸಸಿ 
ನೆಡುವ ಕಾರ್ಯಕ್ರಮ ಹಮ್ಮಿಹೊಳ್ಳಲಾಗಿದೆ ; 


(ಆ) ಕಳೆದ 3 ವರ್ಷಗಳಲ್ಲಿ ಇತರೆ ಯಾವ ಯಾವ ಯೋಜನೆಯಡಿ ರೂಪುಗೊಂಡಿರುವ ಯೋಜನೆಗಳೆಷ್ಟು 
? (ವಿವರ ಒದಗಿಸುವುದು) 


